ಲಿಖಿತ ಮೂಲಕ ಉತರಿಸುವ 
ಪುಶ್ನೆ 


ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತಮೂರನೆಯ ಅಧಿವೇಶನ 
ಸೋಮವಾರ, ದಿನಾ೦ಕ : 01 ನೇ ಫೆಬ್ರವರಿ, 2021 


ಶಾಲಾ ಮಕ್ಕಳ ಸಮವಸ್ಪಗಳ ಬಗ್ಗೆ 


ಶ್ರೀಮತಿ ಬಾರತಿ ಶೆಟ್ಟಿ (ನಾಮನಿರ್ದೇಶನ ಹೊಂದಿದವರು) - 


66 (183) ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ:- 


(ಅ) ಸರ್ಕಾರಿ ಶಾಲಾ ಮಕ್‌ಳಿಗೆ ಇಲ್ಲಿಯವರೆಗೆ ವಿತರಿಸಲಾಗುತ್ತಿರುವ ಸಮವಸ್ಪ್ತಗಳ ಪ್ರಮಾಣವೆಷ್ಟು ; 
(ವಾರ್ಷಿಕವಾರು ಕಳೆದ ಮೂರು ವರ್ಷಗಳ ಮಾಹಿತಿ ಒದಗಿಸುವುದು) 


(ಆ) ಇದಕ್ಕೆ ವಾರ್ಷಿಕವಾಗಿ ತಗಲುತ್ತಿದ್ದ ವೆಚ್ಚ ಎಷ್ಟು ; (ಕಳೆದ 3 ವರ್ಷಗಳ ಮಾಹಿತಿ ಒದಗಿಸುವುದು) 


(ಇ) ಸದರಿ ಸಮವಸ್ಪಗಳನ್ನು ಎಲ್ಲಿಂದ ಖರೀದಿಸಲಾಗುತ್ತಿತ್ತು ; 


(ಈ) ಜವಳಿ ಅಬಿವೃದ್ಧಿ ನಿಗಮದಿಂದ ಖರೀದಿಸುವ ಬಗ್ಗೆ ಸರ್ಕಾರದ ಅಭಿಪ್ರಾಯಗಳೇನಮು ? 


